ಕರ್ಮ 


೧. ಕರ್ಮ--ಶ್ರೌತವೂ ಸ್ಮಾರ್ತವೂ 

ಕರ್ಮಶಬ್ದವು ಅನೇಕಾರ್ಥಕವು. ಕರ್ತುರ್ವ್ಯಾಪಾಕೈಃ ಯತ್‌ ಸಾಧ್ಯತೇ- 
ಕರ್ತೃವು ತನ್ನ ಕ್ರಿ ಯೆಗಳಿಂದ ಯಾವುದನ್ನು ಸಾಧಿಸುವನೋ-ಅದು ಕರ್ಮ 
ವಂದು ವೈಯಾಕರಣರೂ, ಉತ್‌ಕ್ಷೇಪಣ. ಅಪಕ್ಷೇಪಣ ಆಕುಂಚನ ಪ್ರಸಾರಣ 
ಗಮನಗಳು ಕರ್ಮ ಎಂದು ಸೈಯಾಯಿಕರೂ ಹೇಳುವರು. ನಾವು ಲೌಕಿಕಕರ್ಮ 
ವೈದಿಕಕರ್ಮ ಎಂದು ಮಾತಾಡುವಾಗ ಮೇಲೆ ಹೇಳಿದ ಉತ್‌ಕ್ಷೆ (ಪಣಾದಿಗಳು 

ಲೌಕಿಕಕರ್ಮಗಳು, ಯಜ್ಞ ಗಳು ವೈದಿಕಕರ್ಮಗಳು. ಇಷ್ಟಾ ಶ್ಬ್ರಪೂರ್ತಗಳು ಕರ್ಮ 
ಗಳೆಂದು ಹೇಳುವಾಗ ಯಜ್ಞ ಜು ಇಷ್ಟ ಸರ್ಮಗಳು; ಕೂಪತಡಾಗೆ: ಖನನ ಮುಂತಾದ 
ಜನಹಿತಕರ್ಮಗಳು ಜಾ ಆಗ್ನಿ ಹೋತ್ರ ದರ್ಶಪೌರ್ಣಮಾಸಾದಿಗಳು 
ಕರ್ಮವೆಂದು ಮಾಮಾಂಸಕರಾದ ೈಮಿನ್ಯಾಚಾರ್ಯರು ಹೇಳುವರು. 

"ಯಜ್ಞ' ಕರ್ಮವನ್ನು ಪ ಪ್ರತಿಪಾದಿಸುವುದಕ್ಕಾಗಿಯೇ ವೇದಗಳು ಹೊರಟಿವೆ 
ಯೆಂದೂ "ಯಜ್ಞ. ಕರ್ಮವನ್ನು ಪ್ರತಿಪಾದಿಸದ 'ವೇದವಚನಗಳು ನಿರರ್ಥೆಕಗಳು 
ಇಲ್ಲವೆ ಜಾಣಾ? (= ಸ್ತುತಿನಿಂದಾರ್ಥ ಕ)ಗಳು ಎಂದೂ ಜೈಮಿನ್ಯಾಚಾರ್ಯರು 
ಹೇಳುವರು.* ಅವರ ಈ ಮತವೇ ಜ್ಞಾನ ನಕರ್ಮಗಳ ವಿರೋಧದ ಮೂಲವು. 


೨. ವೈದಿಕ ಹವಿರ್ಯಜ್ಞ ಸೋಮಯಜ್ಞಗಳು 

ವೈದಿಕ ಕರ್ಮಗಳಾದ ಯಜ್ಞ ಗಳು ದಿ ದ್ವಿವಿಧಗಳು: ಹನಿರ್ಯಜ್ಞ, ಸೋಮ 
ಯಜ್ಞ ಎಂದು. ಹವಿರ್ಯಜ್ಞದಲ್ಲಿ Ws ಕೀರ ಥಃ ಮಾಂಸಾದಿಗಳು ಆಹುತಿಗಳು ; 
ಸೋಮಯಜ್ಞದಲ್ಲ ಸೋಮರಸವು ಆಹುತಿ. "ಅರಣಿ 'ಗಳ ಮಂಥನದಿಂದ ಅಗ್ಲಿ 
ಯನ್ನು ಹುಟ್ಟಿಸಿ ವಿಧಿಯಿಂದ * ಗಾರ್ಹಪತ್ಯ' ಅಗ್ಲಿ ಸಿಯನ್ನು ಸ್ಥಾಪಿಸಿ, ಗಾಡ್‌ 
ತತ್ಯಾನ್ನಿ ಜೀ ಆಹವನೀಯ ದಕ್ಷಿಣಾಗ್ನಿ ಎಂಬ ಮತ್ತೆ ಎರಡು ಅಗ್ನಿ ಗಳನ್ನು 
ಸ್ಥಾಪಿಸಿ ಆ ಅಗ್ಟಿ ಗಳಲ್ಲಿ ಪ್ರಾತಸುಧ್ಯಾಕಾಲಗಳ್ಳಿ ಕ್ಲಿ! ಕ್ಲೀರಾದಿ ಆಹುತಿಗಳನ್ನು 
ಅರ್ಪಿಸುವುದು ಅಗ್ನಿ ಹೋತ್ರ ಕರ್ಮವು. ವೈದಿಕ ಆಗ್ಬಿ ಹೋತ್ರ ಗಳು ಈಗ ಸಾನು 
ಶೇಷವಾಗುತ್ತ ಬಂದಿವೆ; ಅಗ್ನಿಹೋತ್ರಿ ಸೋಮಯಾಜಿ ವಾಜಪೇಯಿ ಮುಂತಾದ 


ಸ ಆಮ್ನಾಯಸ್ಯ ಕ್ರಿಯಾರ್ಥತ್ವಾತ್‌ ಆನರ್ಥಕ್ಯಂ ಅತದರ್ಥಾನಾಮ್‌, ಜೈ. ಸೂ. 


CC-0. Jangamwadi Math Collection. Digitized by eGangotri 


ಪ್ರಬುದ್ಧ ಕರ್ಣಾ! | 


Ae | 
ಮನೆ ಹೆಸರುಗಳು ಮಾತ್ರ ಈಗಲೂ ಉಂಟು, ಸೋಮಯಜ್ಞ ಗಳಲ್ಲಿ ಸೋಮ 
ಯನ್ನು ವಿಧಿಪೂರ್ವಕವಾಗಿ ಕಲ್ಲುಗಳ ಮೇಲೆ ಅರೆದು ಹಿಂಡಿ ರಸವನ್ನು ತ 
ದ; ಯಲ್ಲಿ ಆಹುತಿಹಾಕುವರು. ಆ ರಸದಲ್ಲಿ ಮೊಸರು ಮೊದಲಾದುವ್ನು | 
ಅದನ್ನು ಅಗ್ನಿ aN 
ಸೇರಿಸಿ ವೈದಿಕ ಖುಪಿಗಳು ಅದನ್ನು ಕುಡಿಯುತ್ತಿದ್ದರು. ಇ ಮಪಾನ 
ಈಗಿನ "ಬೀರ್‌ ಎಂಬುದರಂತೆ ಸೋಮರಸವು ಕಿಂಚಿನ್ಮಾದಕವು. ಸೋನ. 
ಯಜ್ಞಗಳಲ್ಲಿ ಅಗ್ನಿಷ್ಟೋಮ ರಾಜಸೂಯ ಹತ ಮೇನ ನವೆ ಪ್ರ ಸಿ 
ವಾಗಿವೆ. ಸೋಮರಸದ ಆಹುತಿಗಳನ್ನು ಪ್ರತಿದಿನ ಮೂರುಬಾರಿ ಅಗ್ನಿಯ 
ಅರ್ಪಿಸುವರು. ಇವೇ "ತ್ರಿಸವನ'ಗಳು: ಪ್ರಾತಃಸವನ ಮಾಧ್ಯಂದಿನಸನ್ನ 
ಸಾಯಂಸವನ ಎಂದು. | 
ಈಗ ರೂಢವಾಗಿರುವ ವ್ರತ ಪೂಜೆ ಮುಂತಾದ ಕರ್ಮಗಳು ಸ್ಕಾರ್ತಗಳಿ | 
ಎಂದರೆ ಸ್ಮೃತ್ಯುಕ,ಗಳು. ವೈದಿಕ ಕರ್ಮಗಳಿಗೂ ಈ ಸ್ಮಾರ್ತ ಕರ್ಮಗಳಿಗೂ | 
ಏನೂ ಸಂಬಂಧವಿದ್ದೆ. ೦ತೆ ತೋರುವುದಿಲ್ಲ. ಈ ಸ್ಮಾರ್ತ ಕರ್ಮಗಳಿಂದ ಶ್ರುತ್ಯುಕ್ತ 
ಸ್ವರ್ಗಾದಿ ಫಲಗಳು ದೊರೆಯಲಾರವು. ಆದರೆ ಇವುಗಳಿಂದಲೂ ಸದ್ಗತಿ ದೊ 


`` ಯುವುದೆಂದು ಸ್ಮೃತಿಗಳು ಹೇಳುವುವು. 


೩. ಅಗ್ನಿ, ಪ್ರಾಚೀನ ಪಾರ್ಸಿಗಳ ಆವೇಸ್ತಾ 

'ಖಗ್ಯೇದವು ಮಾನವಜಾತಿಯ ಇತಿಹಾಸದ ಆದಿಮಗ್ರಂಥವು. ಅದರ ಮೊದಲ 
ನಯ ಮಂತ್ರವೇ ಅಗ್ನಿಸ್ತುತಿಪರವು: “ಯಜ್ಞದ ಪುರೋಹಿತನು ಖತ್ತಿನು | 
-ಹೋತ್ಸವು ರತ್ನಗಳ ಖನಿಯು ಏನಿಸಿದ ಅಗ್ನಿದೇವನನ್ನ್ನು ಕೊಂಡಾಡುವೆನು. 
“ಅಗ್ನಿಗೆ ಇಷ್ಟೊಂದು ಮನ್ನಣೆ ಹೇಗೆ ಬಂದಿತು? ನಮ್ಮ ವೈದಿಕಖುಷಿಗಳಷ್ಟೇ ಅಲ್ಲ; 
ಪ್ರಾಚೀನ ಗ್ರೀಕರು ಲ್ಯಾಟಿನರು ಪಾರ್ಸಿಗಳು ಮಿಸರರು ಕೂಡ ಅಗ್ನಿ ಪೂಜಕರು | 
"ಇವರಲ್ಲಿಯೂ ಪ್ರಾಚೀನ ಇರಾಣನಿವಾಸಿಗಳಾದ ಪಾರ್ಸಿಗಳು ಅಗ್ನಿ ಪೂಜಕರೆಂಬು | 
“ದನ್ನು ನಾವು ಈಗಲೂ ನೋಡಬಹುದು. ಇವರು ಈಗ ಮುಂಬಯಿಯಲ್ಲಿಯೂ | 
ಆದರ ನೆರೆಹೊರೆಯಲ್ಲಿಯೂ ವಾಸಮಾಡಿರುವರು. ಪಾರ್ಸಿಗಳ ಪ್ರಾಚೀನಗ್ರಂಥನೆ ' 
ಆವೇಸ್ತಾ; ನಮ್ಮ ಖಗ್ಬೇದದಂತೆ ಅದಕೊಳಗಿನ ಒಂದು ಭಾಗವು ಅಗ್ನಿ ಸ್ಮುತಿರೂ | 
ಪವಾಗಿದೆ. ಪ್ರಾಚೀನ ಪಾರಸೀಕರು (ಪಾರ್ಸಿಗಳು) ಯಜ್ಞಾಗ್ನಿಯಲ್ಲಿ ಸೋನೆ 
ರಸದ ಆಹುತಿಗಳನ್ನು ಕೊಡುತ್ತಿದ್ದರು; ಸೋಮಪಾನಮಾಡುತ್ತಿದ್ದರು. ಸೋನೆ 


* ಅಸಾಮ ಸೋಮಂ ಅಮೃತಾ ಅಭೂಮ. | 
fe ಅಗ್ನಿ ಮಾಳೇ ಪುರೋಹಿತಂ ಯಜ್ಞಸ್ಯ ದೇವಮೃತ್ತಿಜಂ | ಹತಾ ಕತ್ನಧಾತಮೋ” | 


CC-0. Jangamwadi Math Collection. Digitized by eGangotri 


ಕರ್ಮ ತಿವಿ 


ವನ್ನು "ಹೋಮ' ಎಂದು ಹೇಳುವರು. ಸಂಸ್ಕೃತ ಸಕಾರಕ್ಕೆ ಹಕಾರವಾಗು 
ವುದು ಪಾರ್ಸಿ ಭಾಷೆಯ ವಾಡಿಕೆ. ಉದಾ: ಸಿಂಥು- ಹಿಂದು. ಅರಣಿಗಳಿಂದ 
ಆಗ್ಬಿ ಮಂಥನಮಾಡುವ ಪುರೋಹಿತರಿಗೆ ಪಾರ್ಸಿಯಲ್ಲಿ ಅಥ್ರವನ್‌ ಎಂಬ ಹೆಸರು. 
ಬ್ರಹ್ಮನ ಮಗನಿಗೆ ಅಥರ್ವಾ ಎಂಬುದು ನಮ್ಮಲ್ಲಿಯ ಹೆಸರು. ಬ್ರಹ್ಮ ಅಥರ್ವ ಇವು 
ಯಜ್ಞದ ಪುರೋಹಿತರ ಹೆಸರುಗಳು. ವೈದಿಕ ದೇವತೆಗಳ ಮತ್ತು ಪಾರ್ಸಿ ದೇವತೆ 
ಗಳ ಹೆಸರುಗಳೂ ಬಹುಮಟ್ಟಿಗೆ ಒಂದೇ ಆಗಿವೆ. ಖುಗ್ದೇದದಲ್ಲಿ ಅಸುರ ಶಬ್ದವು 
ಸೂರ್ಯ ಇಂದ್ರ ವರುಣ ಮಿತ್ರ ಮುಂತಾದ ದೇವತೆಗಳ ಹೆಸರಾಗಿ ಮೇಲೆ ಮೇಲೆ 
ಪ್ರುಯೋಗಿಸಲ್ಪಟ್ಟಿದೆ. ಹತ್ತನೆಯ ಮಂಡಲದ ಕೊನೆಯಲ್ಲಿ ಮಾತ್ರ ದೇವಶತ್ರು 
ಎ೦ಬ ಅರ್ಥದಲ್ಲಿ ಅಸುರ ಶಬ್ದದ ಪ್ರಯೋಗವುಂಟು. ಪಾರ್ಶಿಗಳಲ್ಲಿ ಅಹುರ 
ಎಂಬುದು ದೇವರ ಹೆಸರು. ಸಕಾರಸ್ಥಾನದಲ್ಲಿ ಹಕಾರವಿರುವದಷ್ಟೇ ಭೇದವು. 
ವೈದಿಕ ಮಿತ್ರ ವರುಣ ಇಂದ್ರ ನಾಸತ್ಯ ಯಮ ಮೊದಲಾದ ದೇವತೆಗಳಿಗೆ ಆವೇಸ್ತಾ 
ಗ್ರಂಥದಲ್ಲಿ ಮಿಥ್ರ ವರುಣ ಇಂದ್ರ ನಾಸತ್ಯ ಯಿಮ ಎಂಬ ಹೆಸರು. ' ವೈದಿಕ 
ವೃತ್ತ ಫ್ನ್‌ ೃತ್ರ್ರಹಂತೃ (ಇಂದ್ರ) ಅಪಾಂನಪಾತ್‌ (ನೀರಿನ ವಂಶಧರ) ಭಗ ಎಂಬ 
ದೇವತೆಗಳಿಗೂ ಆವೇಸ್ತಾ ಗ್ರಂಥಡೊಳಗಿನ ವೇರೇಶ್ರಫ್ನು ಅಪಾಂನಪಾತ್‌ ಭಗ 
ಇವರಿಗೂ ಭೇದವಿಲ್ಲ. ಇಂದ್ರನ ವೃತ್ರವಥೆಯ ಕಥೆ ವೇದದಲ್ಲಿಯೂ ಆವೇಸ್ತಾ 
ದಲ್ಲಿಯೂ ಒಂದೇ. ಇಂದ್ರನ ಮೊದಲಿನ ವೈದಿಕನಾಮವು "ತ್ರಿತ;' ಆವೇಸ್ಕಾದಲ್ಲಿ 
"ಫ್ಲೇಯಿತೋನಾ.' ವೈದಿಕ ಇಂದ್ರನು ಅಹಿಯನ್ನು ಎ೦ದರೆ ವೃತ್ರನನ್ನು ಸಂಹರಿಸಿ 
ದಂತೆ ಪಾರ್ಸಿಗಳ ಥೇಯಿತೋನಾ ಅಜ್ಜಿ ಯನ್ನು ಎಂದರೆ "ವರತ್‌' ಎಂಬವನನ್ನು 
ಸಂಹರಿಸಿದನು. ವೈದಿಕ ದೇವಾಸುರ ಯುದ್ದವು ಪಾರ್ಸಿಗಳಲ್ಲಿಯೂ ಉಂಟು. ಆದರೆ 
ವೈದಿಕ ದೇವಾಸುರ ಯುದ್ಧ: ವು ಪಾರ್ಸಿಗಳ ಅಸುರದೇವ ಯುದ್ಧ. ವು. ವೈದಿಕ ದೇವರು 
ಲೋಕಹಿತಕರರು, ಪಾರ್ಶಿಗಳ ದೇವರು ಲೋಕಾನಿಷ್ಟಕರರು; ವೈದಿಕ ಅಸುರರು 
ಲೋಕಾನಿಷ್ಟಕರರು, ಪಾರ್ಸಿಗಳ ಅಸುರರು ಲೋಕಹಿತಕರರು ಇಷ್ಟೇ ಭೇದವು. 
ಇದರಿಂದ ದೇವಾಸುರಯುದ್ದವು ಒಂದು ಪ್ರಾಜೀನ ಐತಿಹಾಸಿಕ ವೃತ್ತಾಂತವಿರಬಹು 
ದೆಂದು ತೋರುವುದು. ಕಾಲಕ್ರಮದಲ್ಲಿ ಅದು ಮರಠೆತುಹೋಗಿರಬೇಕು. ಶ್ರೀ 
ಶಂಕರಾಚಾರ್ಯರು ಛಾಂದೋಗ್ಯ ಭಾಷ್ಯದಲ್ಲಿ--ದೇವ ಎಂದರೆ. ಒಳ್ಳೆಯ ಮನೋ 
"ವೃತ್ತಿ, ಅಸುರ ಎಂದರೆ ತಮ-ಆತ್ಮಕ ಮನೋವೃತ್ತಿ ಎಂದು ಇಟ್ಟುಕೊಂಡು 
ದೇವಾಸುರ ಯುದ್ಧ! ದ ವ್ಯಾಖ್ಯಾನವನ್ನು ಆ ಎರಡು ತರದ ಮನೋವೃತ್ತಿಗಳ 
ಯುದ್ಧ ವೆಂದು ಮಾಡಿರುವರು. 


೮೦-0೦. Jangamwadi Math Collection. Digitized by eGangotri 


'ಟಕ 
ಸಂತಾ | 


೪. ಅಗ್ನಿಯ ಮಾಹಾತ್ಮ್ಯ ಮತ್ತು ಯಜ್ಞದ ಮೂಲ 
ಆಗ್ನಿ ಗೆ ಇಡಿ ಜಗತ್ತಿನಲ್ಲಿಯೇ ಗೌರವವು ಬರಲು ತಾನೇನು ೩೩೩೪, 
ದೇವತೆಗಳು ಅಗ್ನಿಯ ಸೇವೆಯನ್ನು ಮಾಡಿದರು, ಫೃತದಿಂದ ಆತನಿಗೆ ಸಜ್ಜು 
ಮಾಡಿದರು, ಆತನಿಗಾಗಿ ಕುಶಗಳನ್ನು ಹರಡಿದರು. ಹೋತವೆಂದು ತಿಳಿದು ಆತ್ಮ 
ಅವುಗಳ ಮೇಲೆ ಕುಳ್ಳಿರಿಸಿದರು.-- 
ತ್ರೀಣಿ ಶತಾ ತ್ರಿಸಹಸ್ರಾಣ್ಯಗ್ನಿಂ ತ್ರಿಂಶಚ್ಞ ದೇವಾ ನವಚಾಸರ್ಪಯನ್‌ | 
ಉಕ್ಷ್‌ನ್‌ ಫೃತೈರಸ್ತ ನನ್‌ ಬಹಿರಸ್ಮಾ ಆದಿದ್ದೊ (ತಾರಂ ನ್ಯಸಾಡೆಯಂತ | 
ಎಶ್ವಾಮಿತ್ರಖುಸಿಯು ಅಗ್ನಿಯನ್ನು ಸಂಬೋಧಿಸಿ ಹೇಳುತ್ತಾನೆ: “ ಕಾಮ 
ಮಾನೋವನಾತ್ತ್ವಂ `' (ಇಲ್ಲಿ ದಾವಾಗ್ನಿಯನ್ನು ಅನುಲಕ್ಷಿ ಸಿದಂತಿದೆ.) 
ಸಸ್ಫ್ರವಾಂಸ ಮಿವತ್ವನಗ್ನಿ ಮಿತ್ಯ ತಿರೋಹಿತಂ | 
ಏನಂ ನಯನ್‌ ಮಾತರಿಶ್ವಾ ಪರಾವತೋ ದೇವೇಭ್ಯೋ ಮಧಿತಂ ಪಂ|| 
ಮಗನು ಹೊರಟುಹೋದರೂ ಆತನನ್ನು ಹಿಡಿದು ತರುವಂತೆ ಅಡಗಿದ ಆಗ್ನಿ ಯನ್ನು 
ಮಾತರಿಶ್ವನು ಮಂಥನದಿಂದ ಉತ್ಪನ್ನ ಮಾಡಿ ದೇವಗಣದ ಸಲುವಾಗಿ ತರುವನು, 
ಇಲ್ಲಿ ಅಗ್ನಿ ಆರಲು ಅರಣಿಗಳ ಮಂಥನದಿಂದ ಆತನನ್ನು ಮತ್ತೆ ಎಬ್ಬಿಸುವುದು 
ಉಲ್ಲೆ ವಿದೆ. ಪ್ರಮೇಥೂಜನು (Prometheus) ಲೋಕಹಿತಕ್ಕಾಗಿ ಸ್ರರ್ಗದಿಂಡ : 


೩ಿಲೆ 


ಅಗ್ನಿಯನ್ನು ಕದ್ದು ತಂದನಿಂದು ಗ್ರೀಕರಲ್ಲಿ ಆಖ್ಯಾಯಿಕೆಯಿದೆ. ಈ ಶಬ್ದಕ್ಕೂ 


ಪ್ರಮಂಥನ (-ಬಲವೂರ್ವಕವಾದ ಅರಣಿದ್ವಯಮಂಥನ) ಶಬ್ದಕ್ಕೂ. ಹೆಚ್ಚಿಗೆ 
ಹೋಲಿಕೆಯಿದೆ. ಪುಗ್ರೇದದ ಐತರೇಯ ಬ್ರಾಹ್ಮಣದಲ್ಲಿ" ಅಗ್ದಿಯೇ ಬ್ಲಾ 
ದೇವರು, ವಿಷ್ಣುವೇ (ಮಧ್ಯಾಹ್ನ ಸೂರ್ಯನೇ) ಎಲ್ಲ ದೇವರು; ಈ ಅಗ್ನಿವಿನ್ಣುಗ 
ಶರೀರವೇ ಯಜ್ಞಃ ದೇವತೆಗಳ ಆದಿಯೂ ಅಂತವೂ ಆಗಿದೆ. ಆದುದರಂದ ಆಗ್ನಿ ವಿಷ್ಣು | 
ಗಳಿಗಾಗಿ ಅರ್ಪಿಸಿದ ಫುರೋಡಾಶವು ಎಲ್ಲ ದೇವತೆಗಳ ಸುಖವನ್ನು ಂಟುಮಾಡು 
ವುದು.” ಈ ಮೇರೆಗೆ ಆಗ್ನಿ ಸ್ತುತಿಯುಂಟು. 3 

ಇಂತು ಅಗ್ನಿಗೆ ದೇವತೆಗಳಲ್ಲಿ ಲ್ಲ. ಶ್ರೀಷ್ಠತೆಯೆನೋ ಹೇಳಿದೆ; ಆದರೆ ಅಡಕ್ಕೆ 
ಕಾರಣವನ್ನು ಸರಿಯಾಗಿ ಹೇಳುವುದು ಇತಿಹಾಸಕ್ಕೂ ಮಾರಿದ ಮಾತು. ಇತಿಹಾಸ | 
ಕಾಲಕ್ಕಿಂತ ಪೂರ್ವದಲ್ಲಿಯೇ ಅಗ್ನಿಯ ಗೌರವವು ನೆಲೆಸಿದೆ. ಅಗ್ನಿಯ ಈ ಗೌರನರೆ | 

೫ ಅಗ್ನಿ ರ್ಶೈೆ ಸರ್ವಾ ದೇವತಾ ವಿಷ್ಣುಃ ಸರ್ವಾ ದೇವತಾ| ಏತೇ ವೈ ಯಜ್ಞಸ್ಕಾಂತ್ಕೋ | 


ತನ್ಫೋಯದಗ್ನಿ ವಿಷ್ಣು ತ್ಸ ತ್ಯದಾಗ್ನಾ ವೈಷ್ಣವಂ ಪುರೋಡಾಶಂ ನಿರ್ವಪತ್ಯತ ಏನ ತ್ಕ! 
ವಾನೃಧ್ನು ವಾತಿ, 0 ಟಿ 


| 


CC-0. Jangamwadi Math Collection. Digitized by eGangotri 


A 


ಟಕ | 
೪೦ ಕ್ರ ಪ್‌ 


ಹರಡುವುದನ್ನು ಕಂಡು ಆತನು ಆನಂದಿತನಾದನು. ಉಗಿ ನ ಬ್ಲೂ 
ಮೊದಲು ನೋಡಿದಾಗ ಜನರು ಅಚ್ಚರಿಬಟ್ಟಿರು; ಗ್ರಾಮೋಫೋನು ಮುಂತ್ಞಾ 
ವನ್ನು ಮೊದಲು ನೋಡಿದಾಗ ಇನ್ನೂ ಹೆಚ್ಚಾಗಿ ಬೆರಗಾದರು; ವಿಮಾನಗಳ 
ನೋಡಿದಾಗ ಅವರು ಚಕಿತರಾಗಿ ಹೋದರು. ಆದರೆ ಅರಣಿಗಳನ್ನು ಸಡೆಯ್ಸ 
ಅಗ್ನಿ ಪ್ರಕಟಿವಾದುದನ್ನು ಕಂಡು ಆದಿಕಾಲದ ಮಾನವನಿಗೆ ಆದ ಆತ್ಮ ಯ್ಯ 
ಮುಂಜಿ ಈಗಿನವರ ಆತ್ಚರ್ಯವು ಏನೂ ಅಲ್ಲ. ತತ ಆರ್ಯಯಸ್ಟಣ್ಯ | 
ಹೃದಯವು ಉಕ್ಕಿ ಬರಲು ಅವರ ಮುಖದಿಂದ “ ಅಗ್ನಿ ಮಾಳೇ . . .'' ಎಂಬುದ್ಳಾ, 
ಸಂಭ್ರಮದೊಡನೆ ಸ್ಮುತಿಸೂಕ್ತಗಳು ಹೊರಬಿದ್ದುವು. ಅರಣಿಗಳಲ್ಲಿ ಮೊದ್ದು 
ಹೊನ್ನಿ (ಮಿಣಕು) ಹುಳುವಿನಷ್ಟು ಕಂಡ ಸಣ್ಣ ಕಿಡಿ ತನ್ನ ಮೇಲೆ ಹಾಕಿ 
ಉರುವಲನ್ನೆಲ್ಲ ಸುಡುತ್ತ ಜಗವನ್ನೆಲ್ಲ ಧ್ವಂಸಮಾಡಲು ಸಮರ್ಥವಾಗುತ್ತಿದೆ ; ಜು 
ಯಲ್ಲಿ ಮರಗಳ ತಿಕ್ಕಾಟದಿಂದ ಉಂಟಾದ ಕಿಡಿ ನಿರಾಕಾರದಿಂದ ಸಾಕಾರವು ಪ್ರಕ 
ವಾದಹಾಗೆ ಪ್ರಕಟವಾಗಿ ಹೊತ್ತಿ ಹೊಗೆದು ಉರಿದು ಸಿಕ್ಯುದನ್ನೆ ಲ್ಲ ಬೂದಿಮಾಃ 
ಮತ್ತೆ ನಿರಾಕಾರದಲ್ಲಿ ಅಡಗಿದಂತೆ ಕಾಣಿಸದಂತಾಗುತ್ತಿದೆ ; ಕುಣಿದಾಡಿ ಬಳಕ 
ಶತ ತೊಟ್ಟಿಲಲ್ಲಿ ಮಲಗುವ ಹಾಗೆ ಸಟ್ಟಿಗೆಯಲ್ಲಿ ಮಂಗುತ್ತಿದೆ; ಇದನ್ನೆ ಲ್ಲ ನೋಟ! 
ಆ ಪ್ರಾಚೀನ ಖುಹಿಗಳ ಮನಸ್ಸು ಏಕಕಾಲದಲ್ಲಿ ಆಶ್ಚರ್ಯ ಹರ್ಷಭತಕ್ತಿಭಾವಗಳಿಂಕ 
ತಲಕುಮಲಕಾಗಿ ಹೋಗಿರಬೇಕು! ಈ ಮಹಾ ಪ್ರತಾಪಶಾಲಿ ಅಗ್ನಿಯು ತ್ಲ. 
ಅಡಗಿದ್ದನು, ಹೇಗೆ ಹೊರಬಿದ್ದನು, ಮತ್ತೆ ಎಲ್ಲಿ ಅಡಗಿದನು ಎಂಬುದು ಅವಗೆ 
ತಿಳಿಯದಂತಾಯಿತು. ಅವರ ಸ್ವಾಭಾವಿಕ ಕವಿಶ್ಚಪೂರ್ಣದೃಷ್ಟಿಗೆ ಆ ಅಗ್ನಿಯ 
ದೇವತೆಯೆಂದು, ಅವ್ಯಕ್ತದಲ್ಲಿ ವ್ಯಕ್ತವೆಂದು ಕಂಡುದು ಅರಿದಲ್ಲ. ಆದುದರಿಂದ 
ಅವರು ಫೃತಾದಿ ಆಹುತಿಹಸ್ತರಾಗಿ ಆತನ ಪೂಜೆಗೆ ಮುಂದುವರಿದರು. ಇಂದ್ರಾರಿ 
ಬೇರೆ ದೇವತೆಗಳ ದೇವತ್ವವೂ ಹೀಗೆಯೇ ಬಂದಿರಬೇಕು. ಇದೇ ವೈದಿಕಯಜ್ಞಗಳೆ 
ಮೂಲತತ್ತ್ವವು. ಕಾಲಾಂತರದಲ್ಲಿ "ಅತಿಪರಿಷಯಾದವಜ್ಞ್ಯಾ' ಎಂಬಂತೆ ಅಗ್ನ್ಯಾರಿ 
ದೇವತೆಗಳು ಹಿಂದೆ ಬಿದ್ದರು ; ಯಜ್ಞಗಳು ನಿಂತುಹೋದವು. ಅಗ್ಲ್ಯಾದಿ ದೇವತೆಗಳ 
ವಿಷಯದಲ್ಲಿ ಮೊದಲಿನ ವಿಸ್ಮಯಹರ್ಷಭಕ್ತಿಗಳು ಮಾಯವಾದವು. ಅವರ ದೇಷ್ಟೆ 


ವಿಷಯದಲ್ಲಿ ಸಂಶಯವು ತರೆದೋರಿತು. ಯಗ್ಬೇದದ ಎಂಟನೆಯ ಮಂಡುಬ್ಗೆ' 


ಇಂದ್ರನ ಅಸ್ತಿತ್ವ ವಿಷಯವಾಗಿಯೇ ಒಬ್ಬ ಸುತಿ ಸಂಶಯಗೊಂಡುದು ಕಾಗ 
ಬರುವುದು. "" *ಇಂದ್ರನು ನಿಜವಾಗಿ ಇದ್ದುದೇ ಆದರೆ ಆತನನ್ನು ಕಂತು ಸಕ್ಕ 


3 ಪ್ರಸುಸ್ತೋಮಂ ಭರತವಾಜಯಂತ ಇಂದಾಯ' ಸತ್ಯಂ ಯದಿ ಸತ್ಯಮಸ್ತಿ | ಸೇಂದಿ! 


ಲ 
ಸೀತಿ ನೇಮಉತ್ತ ಆಹ ಕ ಇಂದದರ್ಶ ಕಮಭಿಷ್ಟವಾಮ Il 


| 
| 
| 


CC-0. Jangapwadi Math Collection. Digitized by eGangotri 


ಜ್‌ | | 
೪೨. ಪ್ರಬುದ್ಧ ಕರ್ಣಾಟಕ \ 
ಥಸ್ರವನ ದಾನದ ಸ್ರುತಿ:--""*ನಾನು ಅರುವತ್ತುಸಣ್ಯೂ 


ವಶಖಸಿ ಮಾಡಿದ ಪೈ ಸ 
ಆಯುತ ಅಶ್ವ, ಇಪ್ಪತ್ತುನೂರು ಒಂಟೆ, ಹತ್ತುಸಾವಿರ ಹಸುಗಳು ಇವನ್ನು | 
ಪಡೆದಿರುವೆನು.'' 


ಈ ಮೇರಿಗೆ ಯಜ್ಞಗಳಿಗೂ ಪುರೋಹಿತರ ಸ್ವಾರ್ಥಕ್ಯೂ ತಳಕು ಬಿದಿತ 


ಪುರೋಹಿತರಿಗೆ ತಮ್ಮ ವ್ಯವಸಾಯವು ಕುಗ್ಗ ಬಾರದೆಂಬ ಹಂಬಲ. ಅದಕ್ಕಾಗಿ ಅಮ್ಮ ' 


ವಸಾಯವು ನೆಲೆಗೊಳ್ಳುವಂತೆ ಉಪಾಯಗಳನ್ನು. ಕೈಕೊಂಡರು. ಇದರಿಂಕ 
ಯಜ್ಞಗಳು ಮೊದಲಿನಂತೆ ಸುಲಭಸಾಧ್ಯವಾಗದಂತಾಯಿತು. ಯಜಮಾನ್ಯ 
ಯಜಮಾನ ಪತ್ನಿಯೂ ತಾವೇ ಅಗ್ನಿಯನ್ನು ಪ್ರಜ್ವಲಿಸಿ, ತಾವೇ ಅಗ್ನಿಯ 


ಆಸನಕ್ಯಾಗಿ ಕುಶಗಳನ್ನು ಹರಡಿ, ಅಗ್ನಿಯೇ ಆಗಮಿಸು (-"" ಆಗ್ನ ಆಯಾಹಿ') 


ಎಂದು ಕರೆದು, ಕುಶಗಳ ಮೇಲೆ ಕುಳಿತುಕೊಳ್ಳು (-""ನಿಷತ್ತಿ ಬರಿಸಿ 
ದಾತನ ಹವ್ಯವನ್ನು ಸ್ವೀಕರಿಸು ಬಂದು. ಸ್ವಹಸ್ತದಿಂದ ಆಹುತಿಗಳನ್ನು ಅರ್ಪಿಸು 
ವುದು ಮುಂತಾದ ಸಹಜಸಾಧ್ಯ ಯಜ್ಞ: ಕರ್ಮವು ಈಗ ತೊಡಕಿನದಾಯಿತ್ತು. 


ಪುರೋಹಿತರು ಕ್ರಮದಿಂದ ನಾಲ್ವರು ತರುವಾಯ ಏಳು ಜನರು ಆ ಬಳಿಕ, 


ಹದಿನಾರು ಜನರು ಆದರು. ಐತರೇಯ ಬ್ರಾಹ್ಮಣವನ್ನು: ನೋಡಿದರೆ ಯಜ್ಞರ 
ತಂತ್ರಗಳು ಎಷ್ಟು ತೊಡಕಿನವು ಆದವೆಂಬುದೂ ಅವು ಪುರೋಹಿತರನ್ನು ಳಿರು 
ಬೇರೆ ಯಾರೂ ತಿಳಿಯದಂತಾಗಿವೆಯೆಂಬುದೂ ಕಾಣಬರುವುದು. ಚರುಪುರೋಡಾಃ 
ಗಳನ್ನು ಹೇಗೆ ಸಿದ್ಧ. ಪಡಿಸಬೇಕು ಮುಂತಾದ ವಿಷಯಗಳು--ಏಕಾದಶ ಖಂಡಕಪಾಲ 
ಗಳಲ್ಲಿ ಪುರೋಡಾಶವು ಕೊಡಲ್ಪಡುವುದು, ಅದನ್ನು ಆಗ್ಲಿ ಮತ್ತು ವಿಷ್ಣು 
ಈ ಇಬ್ಬರು ದೇವತೆಗಳು ಪಡೆಯುವರು; ಇದು ಯಾವ ಸೂತ್ರದಿಂದ ಹೇಗೆ 
ವಿಭಾಗಿ ಸಲ್ಪಡುವುದು ಮುಂತಾದ ಅತಿ ಸೂಕ್ಷ್ಮ ವಿಷಯಗಳು--ಸೇರಿವೆ. ಅಗ್ನಿಯಕ್ಲಿ 
ಶಾಷ್ಕವನ್ನು ಹಾಕುವಾಗ ಯಾವ: ಹಜ್ಮಂತ್ರವನ್ನು ಯಾವ ಪುಕೋಹಿತನು 


ಉಚ್ಚರಿಸಬೇಕು, ಯಜಮಾನನಿಗೆ ಹೇಗೆ ಸಂಸ್ಥಾರಮಾಡಬೇಕು, ಎಷ್ಟು ಮುಷ್ಟಿ | 


ುಶಗಳಿಂದ ಯಜಮಾನನ ಶರೀರವನ್ನು ತುದ್ಧಿ ಗೊಳಿಸಬೇಕು, ದೀಕ್ಷಿ: ತನ ಶರೀರ 


ವನ್ನು ಗರ್ಧಸ್ಯತಿತುವಿನಂತೆ ವಸ್ತ್ರದಿಂದ ಆಚ್ಛಾದನಮಾಡುವ ಬಗೆ ಯಾವುದು 
ಸೃಷ್ಣಮೈಗಚರ್ಮದಿಂದ ದೀಕ್ಷಿತನ ಶರೀರವನ್ನು ಜರಾಯುವಿನಿಂದ ಹೊದಿಸಿದಂತೆ | 


ಹೊದಿಸುವ ಬಗೆ ಯಾವುದು, ದೀಕ್ಲಿತನು ಗರ್ಭಸ್ಥತಿಶುವಿನಂತೆ ಹೇಗೆ ಅಂಗೈಗಳನ್ನು 


ಮುಷ್ಟಿ ಗಟ್ಟಿಗೊಂಡು "ಇರಬೇಕು ಮುಂತಾದ ವಿಷಯಗಳು ಆಳವಾಗಿ ಆಲೋಜಿಸೆ 
ಲೃಟ್ಟಿವೆ. ಇದ್ದೆ ಕಲವು ಸಂಕೇತಗಳು ಹೇಳಿವೆ: ಪ್ರತ್ರಪಶ್ವಾದಿ ಅವಲಂಬನೆ 


3.4" ಷೆಸ್ಬಿಂ ಸಹಸ್ರಾಶ್ಯಸ್ಯಾಯುತಾಸನಮುಷ್ಟಾ ಹಾಂ ವಿಂಶತಿಂ ಶತಾ | ದಶಸ್ಯಾ - - *".. 


CC-0. Jangamwadi Math Collection. Digitized by eGangotri 


ಕರ್ಮ ೪ 
ರಹಿತವ್ಯಕ್ತಿಯು ಫೃತಪಕ್ವತಂಡುಲಗಳ ಚರುವನ್ನು ಅರ್ಪಿಸಬೇಕು; ಆ ಚರುವಿನಲ್ಲಿ 
ಫೃತವು ಪ್ರೀಶಕ್ತಿ ಸಾಧನದಲ್ಲಿ, ತಂಡುಲವು ಪುರುಷಶಕ್ತಿಸ್ಥಾನದಲ್ಲಿ. ಈ ಫೃತಯುಕ್ತ 
ಚರು ದಂಪತಿಸದೃಶವು ಇತ್ಯಾದಿ. 

ಈ ಮೇರೆಗೆ ತಂತ್ರಭಾಗವು ರಹಸ್ಯೆಮಯವಾಯಿತು. ಅಲ್ಲಿ ಪುರೋಹಿತರಲ್ಲದೆ 
ಇನ್ನಾರೂ ಪ್ರವೇಶಿಸಲು ಬಾರದಂತಾಯಿತು. ಯಜ್ಞಗಳ ಈ ಗೊಂದಲವನ್ನು ಕಂಡೇ 
ಗೀತೆ-" ಜನ್ಮಕರ್ಮಫಲಪ್ರದಾಂ, ಕ್ರಿಯಾವಿಶೀಷ ಬಹುಲಾ೦ ಭೋಗ್ಯೈಶ್ವರ್ಯ 
ಗತಿಂ ಪ್ರತಿ” ಎಂದು ನುಡಿಯಿತು. 

ಇತ್ತೆ ಯಜ್ಞವಿಷಯಕ ಜನಭಾವನೆ ವಿರುದ್ಧಮುಖವಾಯಿತು. ಖುಗ್ಗೇದದ 
ದಶಮಮಂಡಲದ ಪುರುಷಸೂಕ್ತದಲ್ಲಿ-ದೇವತೆಗಳು' ವಿಶ್ವ ಪುರುಷನನ್ನೇ ಹವಿಯೆಂದು 
ಸಲ್ಪಿಸಿ ಯಜ್ಞ; ವನ್ನು ಮಾಡಿದರು; ಆ ಯಜ್ಞ ದಲ್ಲಿ ಆಜ್ಞವು ವಸಂತವು, ಯಜ್ಞ 
ಸಾನ್ಕವು ಗ್ರೀಷ್ಮವು, ಫೃತವು ಶರತ್ತು; ದೇವತೆಗಳು ಆ ಆದಿಪುರುಷನನ್ನು ಯಜ್ಞ 
ರೂಪನೆಂದು ಅಗ್ನಿಯಲ್ಲಿ ಆಹುತಿ ಹಾಕಿದರು. ಅದರಿಂದ ಪಶ್ವಾದಿಗಳೂ ವೇದಗಳೂ 
ಉತ್ಪನ್ನ ವಾದುವು. ದೇವತೆಗಳು ಆ ಪುರುಷನನ್ನೆ ಖಂಡಖಂಡವಾಗಿ ಮಾಡಿದರು. 
ಅದರ ಒಂದು ಖಂಡದಿಂದಲೇ ಬ್ರಾಹ್ಮಣಾದಿಚತುರ್ವರ್ಣಗಳು ಚಂದ್ರಸೂರ್ಯಾಗ್ಬಿ 
ಗಳು ಇಂದ್ರವಾಯುಗಳು ಅಂತರಿಕ್ಷ ದ್ಯುಲೋಕಗಳು ಭೂಮಿ ದಿಕ್ಕು ಇವೆಲ್ಲ ಉತ್ಪನ್ನ 
ವಾದುವು ಎಂದು ಹೇಳಿದೆ. ಯಜ್ಞ ವು ಕೇವಲ ಬಾಹ್ಯಾನುಷ್ಕಾನವಾಗಿ ಉಳಿಯಲಿಲ್ಲ; 
ಧಕ್ತಕವಿಗಳು ಸಮಸ್ತಪ್ರಪಂಚವನ್ನು ಒಂದು ಮಹಾಯಜ್ಞ; ವನ್ನಾಗಿ ನೋಡ 
ತೊಡಗಿದರು; ಮತ್ತು "ಯಜ್ಞೋ ವೈ ವಿಷ್ಣುಃ > ಎಂದು ಹೇಳತೊಡಗಿದರು. ಯಜ್ಞವು 
ಗೂಢವಾದ ಒಂದು ಆಧ್ಯಾತ್ಮಿಕವ್ಯಾಪಾರವೆಂದೆನಿಸತೊಡಗಿತು. ಗೀತೆಯಲ್ಲಿ ಹಲವು 
ತರದ ಯಜ್ಞ; ಗಳು ಹೇಳಲ್ಪಟ್ಟುವು : ದ್ರವ್ಯಯಜ್ಞ, ತಪೋಯಜ್ಞ, , ಯೋಗಯಜ್ಞ 
ಸ್ವಾಧ್ಯಾಯಯಜ್ಞ, ಜ್ಞಾನಯಜ್ಞ, ಮುಂತಾಗಿ. ಮನುಸ್ಮೃತಿಯಲ್ಲಿ ಅಧ್ಯಯನಾ 
ಭ್ಯಾಸನ (--ಬ್ರಹ್ಮಯಜ್ಞ), ತರ್ಪಣ (--ಿತೃಯಜ್ಞ). ಹೋಮ (-ದೇವಯಜ್ಞ), 
ಬಲಿ (-ಭೂತಯಜ್ಞ), ಅತಿಥಿಪೂಜೆ (--ನೃಯಜ್ಞ); ಎಂಬೀ ಪಂಚಮಹಾಯಜ್ಞಗಳು 
ಹೇಳಲ್ಬಟ್ಟುವು. ಬುದ್ಧ! ದೇವನ ಕಾಲಕ್ಕೆ ಮುಂಚೆಯೇ ಹಲವುಜನ ಜ್ಞಾನಿಯಪಿಗಳು 
. ವೈದಿಕಕರ್ಮಕಾಂಡ ವಿಷಯದಲ್ಲಿ ಅನಾಸ್ಕೆಯನ್ನು ತೋರ್ಪಡಿಸಿದ್ದರು: “ಸ್ಲೀಣೇ 
ಪುಣ್ಯೇ ಮರ್ತ್ಯಲೋಕಂ ವಿಶಂತಿ '--ಯಜ್ಞ! ಲಬ್ಧ ಪುಣ್ಯದ ಸ್ಟ ಯವಾಗಲು ಮರ್ತ್ಯ 
ಲೋಕಕ್ಳಿಳಿಯುತ್ತಾರೆ. "" ನಾಕಸ್ಯ ಪೃಷ್ಠೇ ತೇ ಸುಕೃತೇನುಭೂತ್ರೇವಂ ಲೋಕಂ 
ಹೀನತರಂ ವಾ ವಿಶಂತಿ "ಸ್ವರ್ಗದಲ್ಲಿ ಸತ್ಕರ್ಮಗಳ ಫಲವನ್ನು ಅನುಭೋಗಿಸಿ 
ಮತ್ತೆ ಅವರು ಮರ್ತ್ಯಕ್ಕೆ, ಇಲ್ಲವೆ ನರಕಾದಿ ಹೀನಲೋಕಕ್ಕೆ, ತೆರಳುವರು. 


CC-0. Jangamwadi Math Collection. Digitized by eGangotri 


ಹ 


K ಪ್ರಬುದ್ಧ ಕರ್ಣಾಟಕ 


“ಈ ಮೇರಿಗೆ, ಕಾಲಕ್ರಮದಲ್ಲಿ ನಮ್ಮ ದೇಶದಲ್ಲಿ ಜ್ಞಾನ ಕರ್ಮ ವ್ಯೂ 
ಶ್ರೀಷ್ಠತೆ ಕನಿಷ್ಮತೆಗಳನ್ನು ಕುರತು ವಾದಕ್ಕೆ ಆರಂಭವಾಯಿತು. ಪುರೋಹಿ 


ತ 1. « ಕರ್ಮದಿಂದ ಜೀವನ ಜನ್ಮವು; ಕರ್ಮಪ್ರತಿಷ್ಠೆಯೇ ವಕ್ಷ. 
ಗುರ ಎಂದು ಹೇಳತೊಡಗಿದರು. ಜ್ಞಾನನಕ್ಷಪಾತಿಗಳು-." ತಮೇವೇಕಂ ಜ್ಯಾ 

ಆತ್ಮಾನಮನ್ಯಾ ವಾಚೋ ಎಿಮುಂಡಥಾಂಯ್ಯ ತಸ್ಕೈಷ ಸೇತು2 ' "ಅತ್ಮ ನಬ್ಬ 
ನನ್ನು ತಿಳಿಯಿರಿ, ಬೇರೆ ಮಾತುಗಳನ್ನು ಬಿಡಿರಿ ಆತ್ಮ ಜ್ಞಾ ನವೇ ಅಮೃತತ್ವಪ್ರಾಸ್ತಣ್ಣ 
ನ ಬಂದು ವಾದಿಸಿದರು. 'ಸೊದಲಿನ ವ ವರ್ಗದವರ ಮುಂದಾಳು ಶೈನಿ 
ಹುಡಿ; ಎರಡನೆಯ ವರ್ಗದವರ ಮುಂದಾಳು ಬಾದರಾಯಣಖಯಸಿ. ಜರಿ 
ಮತವು: ಕರ್ಮವೇ ಮುಖ್ಯ; ಜ್ಞಾ ್ಲಾನವು ಅನುಷಂಗಿಕ. ಬಾದರಾಯಣ ಮತ್ತವ್ವ; 
ಜ್ಞಾನವೇ ಮುಖ್ಯ; ಕರ್ಮವು ಆಸುಷುಗಿಕ. ಕರ್ಮವಾದಿಗಳ ಮೆತದಲ್ಲಿ ಜ್ಞಾನ 

ಪ್ರತಿಪಾದಕ ಶ್ರುತಿಗಳು ಅರ್ಥವಾದ ; ಜ್ಞಾ ನವಾದಿಗಳ ಮತದಲ್ಲಿ ಚಿತ್ರ ತ್ರದ 
ನ್‌ ಜ್ಞಾ ಕ್ಕೆ, ಸಹಾಯಕವಾಗುವುದೇ. ಕರ್ಮದ ಪ್ರಯೋಜನ; ಜೀಕಿ 
ಫ ಪ್ರಯೋಜನ. ಈ ಉಭಯರ ನಡುವೆ ಇನ್ನೊ. '೦ದು ಮತದವರು ತಲೆಯೆತ್ತಿ ತ್ತಿರು, 
ಅವರು ಕರ್ಮಜ್ಞಾ ನಗಳ ಸಮಸ್ಯ ಯವನ್ನು ಸ್ಥಾಪಿಸಲು ಯತ್ತಿ ಸಿದರು. ಅವರು 
ಜ್ಞಾನಕರ್ಮಗಳೆರಡೂ ಒಂದೇ ಮು ತಳದು 

“ಸಾಂಖ್ಯಯೋಗೌ ಫೃಥೆಗ್‌ಬಾಲಾಃ ಪ್ರವದಂತಿ ನ ಪಂಡಿತಾಃ |" 

ಜ್ಞಾನಕರ್ಮಗಳು ಬೇರೆ ಬೇರೆ ಎಂದು ಬಾಲರು ಮಾತ್ರ' ಹೇಳುವರಲ್ಲದೆ ಪಂಡಿಷು 
ಹೇಳರು.-ಗೀತೆ. ಹಕ್ಕಿಗೆ ಆಕಾಶದಲ್ಲಿ ಹಾರಲು ಎರಡು ರೆಕ್ಕೈಗಳೂ ಬೇಕಾಗುವಂಕೆ 
ಮನುಷ್ಯನಿಗೆ ಜ್ಞಾ ನಕರ್ಮಗಳೆರಡೂ ಬೇಕು. “ ಉಭಾಭ್ಯಾಮೇವ ಪಕ್ಷಾಭ್ಯಾಂ 
ಯಥಾ ಖೇ ಪಕ್ಷಿಣೋ ಗತಿಃ '--ಯೋಗವಾಸಿಷ್ಯ. | 


೪೪ 


೬. ವೈದಿಕಕರ್ಮಕ್ಕೂ ಬೌದ್ಧಧರ್ಮಕ್ಕೂ ಸಂಗ್ರಾಮ 

. ಹಿಂದೆಣೆಗೆ ಹೊಸದಾಗಿ ಪ್ರಕಟಿವಾದ ಬೌದ್ದ ಧರ್ಮದ ಪ್ರ ಪ್ರಭಾವವು ಹಾ ಹಾ 
ಎನ್ನುವಡರೊಳಗಾಗಿ ದೇಶವನ್ನ ಲ್ಲ ವ್ಯಾಪಿಸಿಬಿಟ್ಟಿ ತ. ಬುದ್ಧ ್ಯ ದೀವನ ಉದಾರವಾಗೆ 
ಸಾರ್ವಭೌಮಿಕ ಪ್ರೇಮ ನ್‌ ಇವುಗಳಿದಿರಿಗೆ ಮೈ ವಿಕ ಕರ್ಮಮಾರ್ಗರೆ 
ಮಳಲ ಉಪ್ಪರಿಗೆ ಗಟ್ಟಿಯಾಗಿ ನಿಲ್ಲಲಿಲ್ಲ: ಪುರೋಹಿತರ ಹಂಗಿನ ತುತ್ತನ್ನು 
ಒಮ್ಮೆಲಿ ಹಾರಿಸಿ ಆದರೂ ಪುರೋಹಿತ ವರ್ಗವು - ಸುಮ್ಮನೆ 
ಶುಳ್ಳರಲ್ಲಿ. ಅವರು ಸಮಯವನ್ನು ಕಾಯುತ್ತ ಇದ್ದರು. ಕಾಲಕ್ರಮದಲ್ಲಿ ಬೌ | 
ಭರ್ಮವುತ್ತೆ ಪ್ರೇಮ ಭಕ್ತಿ ತೂನ್ಯವಾಗಿ ತುಷ್ಯಹೇತುವಾದವನ್ನೆ ್ಠ ಸ್ಟೇ ಇಟ್ಟು ಕೊಂಡಿತು. | 


1 
| 


CC-0. Jangamwadi Math Collection. Digitized by eGangotri 


ಕರ್ಮ ೪೫ 


ಈ ಸುಸಂಧಿಯಲ್ಲಿ ಪುಕೋಹಿತವರ್ಗವು ಮತ್ತೆ ತಮ್ಮ ವ್ಯವಸಾಯವನ್ನು ಅಭಿವೃದ್ಧಿ 
ಗೊಳಿಸಲು. ಮನಮುಟ್ಟಿ ಪ್ರಯತ್ನಿ, ಸತೊಡಗಿತು. ಶಬರಸ್ವಾ. ಮಿಯು 'ಕೈಮಿನಿಯ 
ಕರ್ಮ ಮಾಮಾಂಸಾಸೂತ್ರಗಳಿಗಿ ಪಾಂಡಿತ್ಯಪೂರ್ಣ ಭಾಷ್ಯವನ್ನು ರಚಿಸಿದನು. 
ಸುಪ್ರ; ಸಿದ್ಧ. ವಿದ್ವಾ ೦ಸೆನಾದ ಕುಮಾರಿಲಭಟ್ಟಿನು ಆ ಭಾಷ್ಯಕ್ಕೆ ವಿದ್ವತ್ತಾ ತ್ರಾಪೂರ್ಣವಾದ 
ವಾರ್ತಿಕರನ್ನು “ರಚಿಸಿ ದನು. ಕುಮಾರಿಲಭಟ್ಟಿನು ಬೌದ್ದ ಪಂಡಿತಕೊಡನೆ ವಾದ 
ಸರ್‌ ಹಲವು ಬಾರಿ ಸೋತನು. ಆಗ ಆತನು ಚೌಕ ಸ್ಹಧರ್ಮವನ್ನು ಸ್ವೀ ಸ್ವೀಕರಿಸಿ 
ಅದನ್ನು ಜೆನ್ನಾ! ಗಿ ಕಲಿತನು, ಮತ್ತೆ ಆತನು ವೈದಿಕನಾಗಿ "ವೈದಿಕಕರ್ಮಮಾರ್ಗದ 
ಪಕ್ಷವನ್ನು ಹಿಡಿದು ಬೌದ್ಮರೊಡನೆ ವಾದಮಾಡುವದಕ್ಕಾಗಿ ದಿಗಿ ಜಯಕ್ಕೆ. ಹೊರ 
ಟು. ಆತನು ವಾದದಲ್ಲಿ ಜೈ ನ ಬೌದ್ಧ ಪಂಡಿತರನ್ನು ಸೋಲಿಸಿ ರಾಜಾಶ್ರಯದಿಂದ 
ಅವರ ನಾಶದ ಕ ಕೈಕೊಂಡನ. 

ಇಷ್ಟು ಪರಿಶ್ರಮಮಾಡಿದರೂ ಹಿಂದೆಬಿದ್ದ ವೈದಿಕಕರ್ಮಗಳೂ ವೈದಿಕಡೇವತೆ 
ಗಳೂ ಬಲವುಳ್ಳುವಾಗಲಿಲ್ಲ. ಪುರೋಹಿತವರ್ಗವು ನೈಷ್ಟುರ್ಯ ನೀತಿಯಿಂದ ಬೆ ಬೌದ್ಧ 
ಧರ್ಮವನ್ನು ನಾಶಗೊಳಿಸಿ ಆ ಧರ್ಮದ ಅವಶೇಷವನ್ನು ತಮ್ಮ ಧರ್ಮದಲ್ಲಿ ಸೇರಿಸಿ 
ಕೊಳ್ಳುವ ಕೃಪಾನೀತಿಯನ್ನು ಅವಲಂಬಿಸಿತು. ವೈದಿಕಧರ್ಮದಲ್ಲಿ ಮೂರ್ತಿಪೂಜೆಗೆ 
ಸ್ಥಾ ನನ್ನಾಂದ್ದ ರೂ ಪುಕೋಣಿತರು ಬೌದ್ಧ ರ ಬುದ್ಧ: ಮೂರ್ತಿ ಪೂಜೆಯನ್ನು ಅನುಕರಿಸಿ 
ಹೇತದಲ್ಲೆ ಲ್ಲ ಬಗೆಬಗೆಯ ದೇವದೇವಿಯರ ಮೂರ್ತಿಗಳನ್ನು ಸ್ಥಾಪಿಸಿದರು. ಮತ್ತು 
ಬುದ್ಧನು ವಿಷ್ಣು ವಿನ ಒಂದು ಅವತಾರವೆಂದು ಸಾರಿದರು. ವಿಷ್ಣುವಿನ ಅವತಾರ 
ವಾಡರೂ ಬುದ್ದ ದನಿಗೆ ಮನ್ನಣೆ ಶೂನ್ಯ. ಪದ್ಯ ್ಮ ಪುರಾಣದಲ್ಲಿ ಶಿವನು ಪಾರ್ವತಿಗೆ 
ಹೇಳುತ್ತಾನೆ: ದೈತ್ಯರ. ಏನಾಶಕ್ಕಾಗಿ ಬುದ್ಧ ರೂಪನಾದ ವಿಷ್ಣು, KN ಪಣಕ 
ಜೈನ ಮುಂತಾದ ಅಸತ್‌ ಶಾಸ್ತ್ರಗಳನ್ನು ನಿರ್ಮಿಸಿದನು.” ಕಾಲಕ್ರಮದಲ್ಲಿ ಬೌದ್ಧ 
ಧರ್ಮಕ್ಕೆ ಈ ದೇಶದಿಂದ ಅರ್ಥಜಂದ್ರವು ದೊರೆಯಿತು. ಈ ಸಂಧಿಯಲ್ಲಿ 
ಪುರೋಹಿತರು ತಮಗೆ ಅನುಕೂಲವಾದ ಹಲವು ಕಾರ್ಯಗಳನ್ನು ಮಾಡಿದರು. 
ಪ್ರಾಚೀನ ಪುರಾಣಗಳಲ್ಲಿ ಹೆಚ್ಚುಕಡಿಮೆ ಮಾಡಿ ವೈದಿಕಧರ್ಮದ ಕೆಲವೊಂದು 
ವಿಷಯವನ್ನು ಅವಲಂಬಿಸಿ ವ್ಯಾಸರ ಹೆಸರಿನಿಂದ ಹೊಸ ಪುರಾಣಗಳನ್ನು ಬರೆದು. 
ಇಲ್ಲವೆ ಶಿವನ ಹೆಸರಿನಿಂದ ತಂತ್ರಗಳನ್ನು ಬರೆದು ಅಜ್ಞಜನರ ಮನೋರಂಜನೆ 
ಯಾಗುವ ದೇವಜೇವಿಯರನ್ನೂ ಪೂಚಾದಿಗಳನ್ನೂ ಕಲ್ಪಿಸಿ ತಮ್ಮ ವ್ಯವಸಾಯವು 
ಲಾಭಪ್ರದವಾಗುವಂತೆ ಮಾಡಿಕೊಂಡರು. ಶ್ರೀಮದ್ಭಾಗವತದಲ್ಲಿ ನಾರದನು ವ್ಯಾಸ 
ರನ್ನು ಕುರಿತು ಹೇಳುತ್ತಾನೆ: “ ಕಾಮ್ಯಫಲಪ್ರಾಪ್ಲಿಗಾಗಿ ನಾಮರೂಪಾದಿಯುಕ್ತ 
ಕಲ್ಪಿತ ದೇವತೆಗಳ ಪೂಜೆಯಲ್ಲಿ ಜನವನ್ನು ನೀವು ತೊಡಗಿಸಿದಿರಿ. ,ಜುಗುಪ್ಸಿತ 


0೦೨0. Jangamwadi Math Collection. Digitized by eGanotri 


REE 


"ಪ್ರ ಬುದ್ಧ ಕರ್ಣಾಟಕ 
೪೪ 


ಕಿಗೆ ಕಾಲಕ್ರಮದಲ್ಲಿ ನಮ್ಮ ದೇಶದಲ್ಲಿ ಜ್ಞಾನ ಕರ್ಮ ಇನೃಣ್ಯ. 
ಇ ತೆಗಳನ್ನು ನ ವಾದಕ್ಕೆ ಆರಂಭವಾಯಿತು. ಪುರೋಹಿತನಗ್ಗ | 
ಪ ಸಾತಿಗಳು ಕರ್ಮದಿಂದ ಜೀವನ ಜನ್ಮವು; ಕರ್ಮಪ್ರತಿಷ್ಠೆಯೇ ವ್ಯ 
ಗುರಿ” ಎಂದು ಹೇಳತೊಡಗಿದರು. ಜ್ಞಾನನಕ್ಷ ಪಾತಿಗಳ." ಮೇನೇ ಚಾನ್ಸ, 
ಆತ್ಮಾನಮಸ್ಯಾ ವಾಚೋ 'ವಿಮುಂಡಥಾಂಮ್ಯ। ತಸ್ಕೈಷ ಸೇತುಃ —ಅತ್ಮಫಿ ನ 
ನನ್ನು ತಿಳಿಯಿರಿ, ಬೇರೆ ಮಾತುಗಳನ್ನು ಬಿಡಿರಿ, ಆತ್ಮಚ್ಞಾಾ ನವೇ ಅಮೃ ತತ್ತಪ ತ್ರಪ್ರಾಸ್ತಿ ಸಿಯ 
ಸ ಎಂದು ವಾದಿಸಿದರು. 'ಔೊದಲಿನ ವರ್ಗದವರ ಪ ಜೈಮ್ನು 
ಯತಿ; ಎರಡನೆಯ ವರ್ಗದವರ ಮುಂದಾಳು ಬಾದರಾಯಣಖಪಿ. ಜೈನ 
ಮತವು : ಕರ್ಮವೇ ಮುಖ್ಯ; ಜ್ಞಾನವು ಅನುಷಂಗಿಕ. ಬಾದರಾಯಣ ಮತ್ತವ್ವ, 
ಜ್ಞಾ ಸ್ಲನವೇ ಮುಖ್ಯ; ಕರ್ಮವು ಆಸುಷುಗಿಕ. ಕರ್ಮವಾದಿಗಳ ಮತದಲ್ಲಿ ಜ್ಞಾನ 
ಪ್ರ ಪಾದಕ ಶ್ರುತಿಗಳು ಅರ್ಥವಾದ ; ಜ್ಞಾ ನವಾದಿಗಳ ಮತದಲ್ಲಿ ಚಿತ್ತ ತ್ತಿ 
ಬಾಸ್‌ ಜ್ಞಾ ಕ್ಕೆ ಸೆಹಾಯಕವಾಗುವುದೇ ಕರ್ಮದ ಪ್ರಯೋಜನೆ; ಚಳ 
ಫ್‌. ಪ್ರಯೋಜನೆ. & ಉಭಯರ ನಡುವೆ ಇನ್ನೊ! 'ಂದು ಮತದವರು ತಲೆಯೆತ್ತಿದ 
ಸಳ ಕರ್ಮಜ್ಞಾ ನಗಳ ಸಮಸ್ಯ! ಯವನ್ನು ಸ್ಯಾಪಿಸಲು ಯತ್ತಿ ಸಿದರು. ಅನು 
ಜ್ಞಾ ಥ್ಲನಕರ್ಮಗಳೆರಡೂ ಒಂದೇ ಜು ತಂದರು: 

“ ಸಾಂಖ್ಯಯೋಗೌ ಪೃಥಗ್‌ಬಾಲಾಃ ಪ್ರವದಂತಿ ನ ಪಂಡಿತಾಃ | 
ಜ್ಞಾನಕರ್ಮಗಳು ಬೇರೆ ಬೇರೆ ಎಂದು ಬಾಲರು ಮಾತ್ರ ಹೇಳುವರಲ್ಲದೆ ಸಂಡಿಪ. 
ಜೀರ. ಗೀಷಿ ಹಕ್ಕಿಗೆ ಆಕಾಶದಲ್ಲಿ ಹಾರಲು ಎರಡು ರೆಕ್ಕೆಗಳೂ 'ಬೇಕಾಗುವಂಕೆ 
ಮನುಷ್ಯನಿಗೆ ಜ್ಞಾನ! ನಕರ್ಮಗಳೆರಡೂ ಬೇಕು. “ ಉಭಾಭ್ಯಾಮೇವ ಪೆಕ್ಲಾಭ್ಯಾಂ 
ಯಥಾ ಖೇ ಪಕ್ಷಿಣೋ ಗತಿಃ ?--ಯೋಗವಾಸಿಷ್ಯ. 


೬. ವೈದಿಕಕರ್ಮಕ್ಕೂ ಬೌದ್ಧಧರ್ಮಕ್ಕೂ ಸಂಗ್ರಾಮ 

ಒಂದೆಡೆಗೆ ಹೊಸದಾಗಿ ಪ್ರಕಟವಾದ ಬೌದ್ಧಧರ್ಮದ ಪ್ರಭಾವವು ಹಾಕಾ 
ಎನ್ನುವಡರೊಳಗಾಗಿ ದೇಶವನ್ನೆಲ್ಲ ವ್ಯಾಪಿಸಿಬಿಟ್ಟಿತು. ಬುದ್ಧ ದೇವನೆ ಉದಾರವಾರ | 
ಸಾರ್ವಭೌಮಿಕ ಪ್ರೇಮ ಸಮಭಾವ ಇವುಗಳಿದಿರಿಗೆ ವೈದಿಕ ಕರ್ಮಮಾರ್ಗರ 
ಮಳಲ ಉಪ್ಪರಿಗೆ "ಗಟ್ಟಿಯಾಗಿ ನಿಜಲಿಲ್ಲ. ಪುಕೋಹಿತರ ಕೈಯೊಳಗಿನ ತುತ್ತನ್ನು. 
ಒಮ್ಮೆಲಿ ಹಾರಿಸಿ ಟ್‌ ಈ ಆದರೂ ಪುರೋಹಿತ ವರ್ಗವು - ಸುಮ್ಮನೆ. 
ಕುಳ್ಳಿರಲಿಲ್ಲ. ಅವರು ಸಮಯವನ್ನು ಕಾಯುತ್ತ ಇದ್ದರು. ಕಾಲಕ್ರಮದಲ್ಲಿ ಬ 
ಧರ್ಮವು ಪ್ರೇಮ ಭಕ್ತಿ ಶೂನ್ಯವಾಗಿ ಕುಷ್ಯಹೇಕುವಾದವನ್ನೆ ತೈ ಷ್ಟ ಇಟ್ಟು ಕೊಂಡಿತು, 


CC-0. Jangamwadi Math Collection. Digitized by eGangotri P| 


ಕರ್ಮ ಕ ೪೫ 


ಈ ಸುಸಂಧಿಯಲ್ಲಿ ಪುರೋಹಿತವರ್ಗವು ಮತ್ತೆ ತಮ್ಮ ವ್ಯವಸಾಯವನ್ನು ಅಭಿವೃದ್ಧಿ 
ಗೊಳಿಸಲು ಮನಮುಟ್ಟಿ ಪ್ರಯತ್ನಿ ಸತೊಡಗಿತು. "ರಸ್ವಾ ಮಿಯು ಜೈಮಿನಿಯ 
ಕರ್ಮ ಮಾಮಾಂಸಾಗೂತ್ತ. ಗಳಿಗೆ. ಪಾಂಡಿತ್ಯಪೂರ್ಣ ಭಾಷ್ಯವನ್ನು ರಚಿಸಿದನು. 
ಸುಪ್ರ; ಸಿದ್ಧ ವಿದ್ದಾ ತ್ವಂಸನಾದ 'ತುಮಾರಿಲಧಟ್ಟಿನ ನು ಆ ಭಾಷ್ಯಕ್ಕೆ ವಿದ್ವ ನೃತ್ರಾವೂರ್ಣವಾದ 
ವಾರ್ತಿಕರನ್ನು ರಚಿಸಿದನು. ಕುಮಾರಿಲಧಟ್ಟಿನ ನು ಬೌದ್ಧ ಪಂತಿತರೊಡನೆ ವಾದ 
ತಾ ಹಲವು ಬಾರಿ ಸೋತನು. ಆಗ ಳು ಬೌದ್ರ ನ್ಹಧರ್ಮವನ್ನು ಸ್ವ ಸ್ತೀಕರಿಸಿ 
ಅದನ್ನು ಜೆನ್ನಾ! ಗಿ ಕಲಿತನು. ಮತ್ತೆ ಆತನು ವೈದಿಕನಾಗಿ "ಫೃದಿಕಕರ್ಮಮಾರ್ಗದ 
ಪಕ್ಷ ಕವನ್ನು ಹಿಡಿದು ಬೌದ್ಧರೊಡನೆ ವಾದಮಾಡುವದಕ್ಕಾಗಿ ದಿಗ್ಗಿ ಜಯಕ್ಕೆ ಹೊರ 
ಟಿನು. ಆತನು ವಾದದಲ್ಲಿ "ಪನ ಬೌದ್ಧ ಪಂಡಿತರನ್ನು ಸೋಲಿಸಿ ರಾಜಾಶ್ರಯದಿಂದ 
ಅವರ ನಾಶದ ಉಪಾಯಗಳನ್ನು ಕೈಕೊಂಡನು. 

ಇಷ್ಟು ಪರಿಶ್ರಮಮಾಡಿದರೂ ಹಿಂದೆಬಿದ್ದ ವೈದಿಕಕರ್ಮಗಳೂ ವೈದಿಕದೇವತೆ 
ಗಳೂ ಬಲವುಳ್ಳುವಾಗಲಿಲ್ಲ. ಪುರೋಹಿತವರ್ಗವು ನೈಷ್ಯು' ರ್ಯ ನೀತಿಯಿಂದ ಬೌದ್ಧ 
ಧರ್ಮವನ್ನು ನಾಶಗೊಳಿಸಿ ಆ ಧರ್ಮದ ಅವಶೇಷವನ್ನು ತಮ್ಮ ಧರ್ಮದಲ್ಲಿ ಸೇರಿಸಿ 
ಕೊಳ್ಳುವ ಕೃಪಾನೀತಿಯನ್ನು ಅವೆ ವಲಂಬಿಸಿತು. ವೈದಿಕಧರ್ಮದಲ್ಲಿ ಮೂರ್ತಿಪೂಜೆಗೆ 
ಸ್ಥಾ ದಿದ: ರೂ ಪುಕೋಷಿತರು ಬೌದ್ಧರ ಬುದ್ಧಮೂರ್ತಿ ಪೂಜೆಯನ್ನು ಅನುಕರಿಸಿ 
ಹೇಠದಲ್ಲೆಲ್ಲ ಬಗೆಬಗೆಯ ಜೇವಡೇವಿಯರ ಮೂರ್ತಿಗಳನ್ನು ಸ್ಥಾ: ಶಿಸಿದರು. ಮತ್ತು 
ಬುದ್ದನು ವಿಷ್ಣುವಿನ ಒಂದು ಅವತಾರವೆಂದು ಸಾರಿದರು. ವಷ್ಟು ್ಲುವಿನ ಅವತಾರ 
ವಾದರೂ ಬುದ್ದನಿಗೆ. ಮನ್ನಣೆ ಶೂನ್ಯ. ಪದ್ದ ಸೈ ಪುರಾಣದಲ್ಲಿ ಶಿವನು ಪಾರ್ವತಿಗೆ 
ಹೇಳುತ್ತಾನೆ: "ದೈತ್ಯರ ವಿನಾಶಕ್ಟಾಗಿ ಬುದ್ದ ರೂಪನಾದ ವಿಷ್ಣು, KN ಪಣಕ 
ಜೈನ ಮುಂತಾದ ಅಸತ್‌ ಶಾಸ್ತ್ರಗಳನ್ನು ನಿರ್ಮಿಸಿದನು. 2 ಕಾಲಕ್ರಮದಲ್ಲಿ. ಬೆ ಬೌದ್ಧ 
ಧರ್ಮಕ್ಕೆ ಈ ದೇಶದಿಂದ ಸೌರ್ಥಡಂದ್ರ ವ್ರ ದೊರೆಯಿತು. ಈ ಸಂಧಿಯಲ್ಲಿ 
ಪುರೋಹಿತರು ತಮಗೆ ಅನುಕೂಲವಾದ ಹಲವು ಕಾರ್ಯಗಳನ್ನು ಮಾಡಿದರು. 
ಪ್ರಾಚೀನ ಪುರಾಣಗಳಲ್ಲಿ ಹೆಚ್ಚು: ಫಡಿಮೆ ಮಾಡಿ ವೈದಿಕಧರ್ಮದ ಕೆಲವೊಂದು 
ವಿಷಯವನ್ನು ಅವಲಂಬಿಸಿ ವ್ಯಾಸರ ಹೆಸರಿನಿಂದ ಹೊಸ ಪುರಾಣಗಳನ್ನು ಬರೆದು 
ಇಲ್ಲವೆ ಶಿವನ ಹೆಸರಿನಿಂದ ತಂತ್ರಗಳನ್ನು ಬರೆದು. ಅಜ್ಜ ಜನರ ಮನೋರಂಜನೆ 
ಯಾಗುವ ದೇವದೇವಿಯರನ್ನೂ ಪೂಜಾದಿಗಳನ್ನೂ ಕಲ್ಪಿಸಿ ತಮ್ಮ ವ್ಯವಸಾಯವು 
ಲಾಭಪ್ರದವಾಗುವಂತೆ ಮಾಡಿಕೊಂಡರು. ಶ್ರೀಮದ್ಭಾಗವತದಲ್ಲಿ ನಾರದನು ವ್ಯಾಸ 
ರನ್ನು ಕುರಿತು ಹೇಳುತ್ತಾನೆ: “ ಕಾಮ್ಯಫಲಪ್ರಾಪ್ಲಿಗಾಗಿ ನಾಮರೂಪಾದಿಯುಕ್ತ 
ಕಲ್ಪಿತ ದೇವತೆಗಳ ಪೂಜೆಯಲ್ಲಿ ಜನವನ್ನು ನೀವು ತೊಡಗಿಸಿದಿರಿ. _ ಜುಗುಪ್ಸಿತ 


CC-0. Jangamwadi Math Collection. Digitized by eGangotri 


ಟಕ 
ದ ಪ್ರಬುದ್ಧ ಕರ್ಣಾ 


ಫ್‌ 'ಕಾಮ್ಯಕರ್ಮಗಳಲ್ಲಿ ಜನವು ಸ್ವಾ ಶ್ವಭಾವಿಕವಾಗಿ ಪ್ರಿ 1 ಪ್ರೀತಿಯುಳ್ಳುದು. ಆ ತರದ 
ಕರ್ಮವನ್ನು ಧರ್ಮವೆಂದು ಭಾಪನೀತಿಸಿದುದು ನೀವು ಮಾಡಿದ ಅನ್ನಾ, 
ನಿಮ್ಮ ಮಾತನ್ನು ನಂಬಿ ಸಾಮಾನ್ಯಜನವು ಕಾಮ್ಯಕರ್ಮವನ್ನೇ ಧರ್ಮ ps 
ಬಗೆಯುವದು. ಯಾವನೊಬ್ಬ ತತ್ವಜ್ಞಾನಿಯು ಅವರಿಗೆ ಈ ಕಾಮ್ಯಕರ್ಮ ಗಣ 
ತೊಡಗಬೇಡಿರೆಂದು ಹೇಳಿದರೆ ನು ಆತನ ಮಾತನ್ನು ಒಪ್ಪುವುದಿಲ್ಲ” , 

೨ ಜುಗುಪ್ಲಿತಂ ಧರ್ಮಕೃ; ತೇಳ5ನುಪಾಸತಃ ಸ್ಮ ಸ್ವಭಾವರಕ್ತ, ಸ್ಥ ಮಹಾನ್‌ ವೃತಿಕ್ಟ ಕ್ರಮಃ | 

ಯದ್ದಾ ಕ್ಯತೋ ಧರ್ಮ ಇತೀತರಃ ಸ್ಥಿ ತೇನ ಮನ್ಯತೇ ತಸ್ಯ ನಿವಾರಣಂ ದ I 

ಏನೇ ಇರಲಿ, ರವ ತಮ್ಮ ಬುದ್ಧಿ ಯ ಬಲದಿಂದ ಜನರ ಧ್ರ 
ಭಾವನೆಯನ್ನು ಸಾರ್ಥಕಗೊಳಿಸಿ ತನ್ನ ಧ್ಯೇಯವನ್ನು ಸ ಾಧಿಸಿಕೊಂಡಿತು. ಕಮ್ಮ 
ವ ಅವತಾರವು PR ಹೊತ್ತಿಗೆ ಶಂಕರಾಚಾರ್ಯರು ಆವಿರ್ಭವ್ಯ 


ದರು. "ವೈದಿಕ ಜ್ಞಾನಮಾರ್ಗವನ್ನು ಪ್ರತಿಷ್ಕಿ ಸುವುದು ಎಂದರೆ ಉಪನಿಸಡ್ಗ ನ್ನ p 


ಕ ಬ್ರಹ್ಮಜ್ಞಾ ನವನ್ನು ಪ ಪ್ರ ಸುವುದು ಶಂಕರಾಚಾರ್ಯರು ಕೈತ 
ಆಸರು ಕರ್ಮಮಾರ್ಗಳ್ಳಿ. ಸಂಪೂರ್ಣ ವಿರೋಧಿಗಳಲ್ಲ. ಚಿತ್ತಶುದ್ಧಿ1 
ಸಹಾಯಕವಾಗದ ಕರ್ಮಕ್ವೃಷ್ಟೇ ಅವರು ವಿರೋಧಿಗಳು. “ ಚಿತ್ತಸ್ಥ  ಶುದ್ಧಜೇ 
ಕರ್ಮ.  ಚಿತ್ತಶುದ್ದಿಯನ್ನು ಸಾಧಿಸಿ ಜ್ಞಾ ನಪ್ರಾಪ್ತಿಗೆ ಸಹಾಯವಾಗುವುನನ್ನ 
ಳಿದು ಕರ್ಮಕ್ಕೆ ಸ್ವತಿತ್ರ ಪ್ರ ಫ ಪ್ರಯೋಜನವೇನೂ ಇಲ್ಲ ಎಂದು ಅವರು ಹೇಳಿದರು. 
ಐಹಿಕ ಪಾರತ್ರಿಕ ಸುಖಪ್ರಾಪ್ಲಿಗಾಗಿ ಮಾಡುವ ಕಾಮ್ಯಕರ್ಮಕ್ಕೆ ಮಾತ್ರ ಅವಯ 
ಕಡುತರ ಹಗೆಗಳು. ಇಷ್ಟೇ ಕಾರಣದಿಂದಲೇ ಕರ್ಮವಾದಿಗಳು ಶಂಕರಾಚಾರ್ಯ 
ರನ್ನು ಪ್ರಡ್ಛನ್ನಬೌದ್ಧಕಿಂದು ನಿಂದಿಸಿದುದುಂಟು. ಪದ್ಮ ಪುರಾಣದಲ್ಲಿ ಶಿವನು 
ಪಾರ್ವತಿಗೆ ಶಕರಾಜರ್ಯರು ಪ್ರಜಾರಗೊಳಿಸಿದ ಅದ್ದೆ ತತ, ಸೈಷ್ಟುರ್ಮ್ಯ 
ಮತ, ಮಾಯಾವಾದ, ಇವುಗಳನ್ನು. ಕುರಿತು ಹೇಳುತ್ತಾನೆ: ದೇವೀ, ಕಲಿಕಾಲಲ್ಲಿ 
ನಾನೇ (ಶಂಕರಾಚಾರ್ಯ), ಬ್ರಾಹ್ಮಣರೂಪದಿಂದ ಮಾಯಾವಾದನೆಂಬ ಪ್ರಚ್ಛನ್ನ 
ಬೌದ್ದ ಸೆ ಅಸತ್‌ಶಾಸ್ತ್ರವನ್ನು ಪ್ರ ಸಾರಗೊಳಿಸಿದ್ದೆ ಸೇನೆ. ನಾನು ಅದರಲ್ಲಿ ಶ್ರುತಿವಾ್ಯ್‌ 

ಗಳಿಗೆ ಲೋಕನಿಂದಿತವಾದ ಆಯಹಾರ್ಥವನ್ನು ತೋರ್ಪಡಿಸಿದ್ದೆ ನೆ. ಕರ್ಮವನ್ನು 
ಸಂಪೂರ್ಣವಾಗಿ ಬಿಡಬೇಕೆಂದು ಹೇಳಿದ್ದೇನೆ. ಸರ್ವಕರ್ಮ ಪರಿಧ ಷ್ಟ ನಾರನೆಸೆ 
ನೈಷ್ಯುರ್ಮ್ಯಲಾಭವನ್ನೂ, ಜೀವಾತ್ಮ ಪರಮಾತ್ರ ರ ಏಕತ್ವ್ವವನ್ನೂ ಮತ್ತು ಪರಬ್ರ' ನ 


ನಿರ್ಗುಣತ್ವವನ್ನೂ ಪ್ರತಿಪಾದಿಸಿ (ನೆ. ಮೇರೆ ಮೇಲೆ ನೋಡಿದರೆ ವೇದಾರ್ಥಕ್ಕೆ | 
ಅನುಸುನಿೆಂದು ತೋರಿ ನಿಜವಾಗಿ ಆ ವೈದಿಕವಾದ ಮಾಯಾವಾದ ರೂ 
ಮಹಾಶಾಸ್ತ್ರವನ್ನು ಸಮಸ್ತ ಲೋಕದ ವಿನಾಶಕ್ಕ್ರಾಗಿ ಕಲಿಕಾಲದಲ್ಲಿ ನಾನ್‌ 


CC-0: Jangamwadi Math Collection. Digitized by eGangotri 


ಕರ್ಮ ೪೭ 


ಪ್ರಸಾರಗೊಳಿಸಿದ್ದೆ | (ನೆ? ಈ ವಚನಗಳಿಂದ ಪದ್ಮ ಪುರಾಣವು ಎಷ್ಟು ಅರ್ವಾಚೀನ 
ವೆಂಬುದು ಮಾತ್ರ ಸಿದ್ದ ವಾಗುವುದು. 

ಈ ವರೆಗೆ ತಾತ ಸ್ಮಾರ್ತ ಕರ್ಮಗಳ ಕಾಲಕ್ರ; ಮಾನುಗತವಾದ ಇತಿಹಾಸ 
ವನ್ನು ಹೇಳಿದೆವು. ಶ್ರೌ ಾತಕರ್ಮವು ಬಹುಕಾಲದಿಂದ ಕ ಪ್ರ್ರಾಯವಾಗಿದೆಯೆಂದು 
ಹೇಳಬಹುದು. ಸ್ಮಾತ್ತಕರ್ಮವು ಹೇಗೋ ಬದುಕಿದೆ. ಮನುಸ್ಮೃತಿಯಲ್ಲಿ ವೇದೋ 
ಖಿಲೋ ಧರ್ಮಮೂಲಃ (೨-೬) ವೇದವು ಧರ್ಮಕರ್ಮಗಳ ಮೂಲವು, ಎಂದು 
ಹೇಳಿದೆ. ಸ್ಮ ಸ ವೇದವೇ ಮೂಲವು-ಧರ್ಮುಂ ಜಿಜ್ಞಾ ಸಮಾನಾನಾಂ. 

ಪ್ರಮಾಣಂ ಪರಮಂ ಶ್ರುತಿಃ (೨-೧೩), ಇದಕ್ಕೆ ಟೀಕಾಕಾರರಾದ ಸಲ್ಲೂಕ 
ಭು ವಿವರಣೆ ಮಾರತ್‌. ಶ್ರುತಿ ಮತ್ತು ಸ್ಮೃತಿ ಇವುಗಳ ಅರ್ಥದಲ್ಲಿ 
ವಿರೋಧವು ಕಂಡುಬಂದಲ್ಲಿ ಸ್ಮೃತಿಯ ಸತ ಗ್ರಾಹೃವಲ್ಲ. ಜಾಬಾಲಖುಷಿ. 
ಹೇಳುವುದೇನೆಂದರೆ: “ ಶ್ರುತಿ ಎತಿವಿರೋಧೇ ತು ಶ್ರುತಿರೇವ ಗರೀಯಸೀ '' 
ಮತ್ತು ""ವಿರೋಧೇತ್ವನಪೇಶ್ಸ $೦ ಸ್ಯಾತ್‌ ಅಸತಿ ಹ್ಯನುಮಾನಂ” ಎಂಬ ಜೈಮಿನಿ 

ವನ್ನೂ ಆತನು ಆಧಾರವಾಗಿ ಕೊಟ್ಟಿದ್ದಾನೆ. ಈ ವಿಷಯದಲ್ಲಿ ಶ್ರುತಿಯು 
ಮೌನವನ್ನ ವಲಂಬಿಸಿದೆ. ಆದರೂ ಅದು ಅಪೌರುಷೇಯ ; ಪ್ರತ್ಯಕ್ಷ: ಜ್ಞಾ ಇ ನಡುಕ 
ಭ್ರಾಂತಿಶೂನ್ಯವಾದ ಈಶ್ವರವಾಣಿ. ಆದರೆ ಸ್ಮೃತಿಗೆ ಈ ಗೌರವವಿಲ್ಲ. ಅದು 
ಅನುಮಾನಪ್ರಮಾಣದಂತೆ. ಬೇರೆ ಅನುಮಾನಗಳನ್ನು ನಾವು ಪರೀಕ್ಸಿ: ಸುವಂತೆ 
ಸ್ಮೃತಿಯೂ ಪರೀಶ್ಪಾಪೇಕ್ಷ! ವಾದದ್ದು. ರೂಪಾಯಿಯನ್ನು ಬಾರಿಸಿ ಹಿಡಿಯ್ನು 
ವಂತೆ ಸ್ಮ ಎತಿವಚನವನ್ನ್ಮೂ ಬಾರಿಸಿ (ಪನೀಕ್ಷಿ ಸಿ) ಹಿಡಿಯಬೇಕು. ಸ್ವತಃಪ್ರಮಾಣತೆ 
ಶ್ರುತಿಯೊಂದಕ್ಕೆ ಮಾತ್ರ. ಉದಾಹರಣೆಗಾಗಿ ಮನುಸ್ಕ್ಮೃತಿಯಲ್ಲಿ-“ನ ಶೂದ್ರಾಯ 
ಮತಿಂ ದದ್ಯಾತ್‌ » ಎಂಬ ವೆಡನುದೆ. ಈ ನಿಷೇಧಕ್ಕೆ ಶ್ರುತಿಯಲ್ಲಿ ಆಧಾರವಿಲ್ಲ. 
ಶ್ರುತಿಯು ಈಶ್ವ ರವಾಣಿಯಾಗಿರುವಾಗ ಅದರಲ್ಲಿ ಈ ತರದ ಶೂದ್ರವಿದ್ವೇಷವು 
ಇರಲಾರದು. 5 ಬೇಕಾದಷ್ಟು ಪ್ರಾಚೀನನಾದರೂ ವೇದದೃಸಷ್ಟಿ ಶೂ ಅರ್ವಾ 
ಜೀನನು. ಯಾವನೊಬ್ಬ ಶೂದ್ರ ದ್ದೆ «ಡಿಯು ಮನುವಿನ ವಾಣಿಯೆಂದು ಈ ಮಾತನ್ನು 
ಸೇರ್ಪಡೆಮಾಡಿರಬಹುದೋ ಏನೋ! ಆದುದರಿಂದ “ನ ಶೂದ್ರಾಯ . , 5 
ಎಂಬ ವಚನವು ಪ್ರಮಾಣವೆನಿಸಲಾರದು. 

ಶ್ರುತ್ಯುಕ್ತ ಯಚ್ಞಾದಿಕರ್ಮ, ಸ್ಕೃತ್ಯುಕ, ಪ್ರತಪೂಜಾದಿಕರ್ಮ, ಇವಕ್ಕೈಲ್ಲ 

ಚಿತ್ತಶುದ್ಧಿಯೇ ಪ್ರ; ಯೋಜನವೆಂದು ಹಜ್‌ ಚಿತ್ರ ತ್ವಶುದ್ಧಿಯನ್ನು ಮಾಡುವ 
ಕರ್ಮವು ನಿಜವಾದ ಕರ್ಮವು; ಅದೇ ಆಚರಣೀಯವು. ರ 
ಜ್ಞಾ ನದಾನ ಮುಂತಾದ ಕರ್ಮಗಳಿಂದ ಚಿತ್ತಶುದ್ಧಿ ಯಾಗುವುದು; ಮನುಷ್ಯರನ್ನು 


CC-0. Jangamwadi Math Collection. Digitized by eGangotri 


* ಸ ಶ್ರೀ. ದ್ವಜದಾಸರತ್ತರನರ ಮಗೆರೇಖನದ ಅನಲೂಬನದಂಡ. 


CC-0. Jangamwadi Math Collection. Digitized by eGangotri 


